


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೫೧ ಬೆಂಗಳೂರು, ಗುರುವಾರ, ಜುಲೈ ೧೪, ೨೦೧೬ (ಆಷಾಢ ೨೩, ಶಕ ವರ್ಷ ೧೯೩೮) ಸಂಚಿಕೆ ೨೮ 
Volume 151 Bengaluru, Thursday, July 14, 2016 ( Ashadha 23, Shaka Varsha 1938) Issue 28 
ಭಾಗ ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ದ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು ಹಾಗೂ ಕರ್ನಾಟಕ ಉಚ್ಛ ನ್ಯಾಯಾಲಯವು ಮಾಡಿದ ನಿಯಮಗಳು 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ; ಸಿಒ 35 ಸಿಎನ್‌ಎಸ್‌ 2016, ಬೆಂಗಳೂರು, ದಿನಾಂಕ: 13-05-2016. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಒ 17 ಸಿಎನ್‌ಎಸ್‌ 2013/ಪಿ-3 ದಿನಾಂಕ: 25.08.2015ರಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿ. 
ರೇಸ್‌ಕೋರ್ಸ್‌ ರಸ್ತೆ, ಬೆಂಗಳೂರು ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀ ಎಂ. ರಾಮಚಂದ್ರ ಮಾಜಿ ಪುರಸಭಾ ಅಧ್ಯಕ್ಷರು, ಎಂ.ಟಿ.ಎಂ., ಸ್ಕೂಲ್‌ ರಸ್ತೆ, 
ರಾಮಸಮುದ್ರ ಚಾಮರಾಜನಗರ ಟೌನ್‌, ಚಾಮರಾಜನಗರ ಜಿಲ್ಲೆ ಇವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 


ಮುಂದುವರಿದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ)()ರ ಮೇರೆಗೆ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿ, ರೇಸ್‌ಕೋರ್ಸ್‌ ರಸ್ತೆ, ಬೆಂಗಳೂರು ಇದರ ಆಡಳಿತ 
ಮಂಡಳಿಗೆ ಶ್ರೀ ದಾಸಯ್ಯ ಬಿನ್‌ ಬೆಳಗಿರಯ್ಯ, ವಡಗೆರೆ, ಯಳಂದೂರು ತಾ। ಚಾಮರಾಜನಗರ ಜಿಲ್ಲೆ ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ 


೧೧-454 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ರಾಧಾಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಒ 29 ಸಿಎನ್‌ಎಸ್‌ 2016, ಬೆ೦ಗಳೂರು, ದಿನಾಂಕ: 20-05-2016. 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ)(1)ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಎಂ. ಕಾಗೇಪುರ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿಯಮಿತ ಇದರ ಆಡಳಿತ ಮಂಡಳಿಗೆ 
ಶ್ರೀಮತಿ ಮಹದೇವಮ್ಮ ಕೋಂ ಹುಣುಮೆಗೌಡ, ಎಂ. ಕಾಗೇಪುರ, ಮಳವಳ್ಳಿ ತಾಲ್ಲೂಕು, ಮಂಡ್ಯ ಜಿಲ್ಲೆ ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕ್ರ ರಾಧಾಕೃಷ್ಣ 


ಸರ್ಕಾರದ ಅಧೀನ ಕಾರ್ಯದರ್ಶಿ-3, 


೧೧-455 


ಸಹಕಾರ ಇಲಾಖೆ. 


(೧೩೬೧) 


೧೩೬.೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೪, ೨೦೧೬ ಭಾಗ ೪ಎ 





CO-OPERATION SECRETARIAT 
NOTIFICATION 
No: CD 08 WHC 2016, Bengaluru Dated: 26.05.2016. 


In exercise of the powers conferred by clauses (b) of Sub-section (1) of Section 20 of Warehousing Corporation Act 1962, 
(Central Act 58 of 1962) the Government of Karnataka hereby nominates the following three persons as the non official Directors on the 
Board of Directors of the Karnataka State Warehousing Corporation Bangalore with immediate effect and until further orders. 














Sl. Name Address 
No. 
1 Sri Kirthiraju S/o Sri. Chenniah, No. 53, Housing Board, 
Holenarasipura Taluk, Hassan District. 
2 Sri Dinnuru Muniyappa Hebbala, Bengaluru Urban District. 
3 Sri Shekhanna B. Badni Mulagunda, Gadag Taluk & District. (in place of 


Director, Agricultural Marketing Bengaluru) 

















Further, in partial modification of Government Notification No. CD 50 WHC 2006, dated 31.05.2006, Director of Agricultural 
Marketing is appointed as the “Permanent Invitee” to the Board of Directors of Karnataka State Warehousing Corporation, Bengaluru 
with immediate effect and until further orders. 


PR-456 By Order and in the name of the Governor of Karnataka, 
K.B. Prakash 
Under Secretary to Government 


Co-operation Department 


HOME SECRETARIAT 
NOTIFICATION 
No: HD:174: SST: 2016, Bengaluru Dated: 27.05.2016. 


WHEREAS the Government of Karnataka having regard to the circumstances prevailing in the State are satisfied that it is 
necessary that all Commissioners of Police and all the District Magistrates to be empowered to exercise the powers under sub-section 
(2) of section 3 of the Karnataka Prevention of Dangerous Activities of Boot-legers, Drug-Offenders, Gamblers, Goondas, Immortal 
Traffic Offenders, Slum-Grabbers and Video or Audio Pirates Act, 1985 (Karnataka Act No. 12 of 1985) 


Now therefore in exercise of the powers conferred by sub-section (2) of Section 3 of the Karnataka Prevention of Dangerous 
Activities of Boot-leggers, Drug-Offenders, Gamblers, Goondas, Immortal Traffic Offenders, Slum-Grabbers and Video or Audio Pirates 
Act, 1985 the Government of Karnataka hereby direct that all the District Magistrates and all the Commissioners of Police in the State 
shall exercise the powers conferred by sub-section (1) of Section 3 of the Act within the limits of their jurisdiction for a period of three 
months from 10.06.2016 to 09.09.2016. 


PR. 457 By Order and in the name of the Governor of Karnataka 
50.50 K. ೧೩೮171೧1 Devi 

Under Secretary to Government, 

Home Department (Law & Order) 


HOME SECRETARIAT 
NOTIFICATION 
No: HD:175: SST: 2016, Bengaluru Dated: 27.05.2016. 


In exercise of the powers conferred under Sub-Section 3 of Section 3 of the National Security Act 1980 (Act 65 of 1980) 
Government of Karnataka hereby authorize the District Magistrates and the Commissioners of Police in the State to exercise the powers 
conferred under Sub-Section 2 of Section 3 of the National Security Act 1980 for a period of three months from 06.06.2016 
To 05.09.2016. 


PR. 458 By Order and in the name of the Governor of Karnataka 
50.50 K. ೧೩೮171೧1 Devi 

Under Secretary to Government, 

Home Department (Law & Order) 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೪, ೨೦೧೬ ೧೩೬೩ 





ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ತೋಇ 64 ರೇಉನಿ 2014, ಬೆಂಗಳೂರು, ದಿನಾಂಕ: 28-05-2016. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ ತೋಇ 64 ರೇಉನಿ 2014, ದಿನಾಂಕ: 24.11.2014 ಮತ್ತು ತಿದ್ದುಪಡಿ ದಿನಾಂಕ 26.11.2014 ರಲ್ಲಿ ಕರ್ನಾಟಕ 
ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತಕ್ಕೆ ಶ್ರೀ ಡಿ. ಬಸವರಾಜ, ದಾವಣಗೆರೆ ಇವರನ್ನು ಅಧ್ಯಕ್ಷರನ್ನಾಗಿ ನಾಮ ನಿರ್ದೇಶನ ಮಾಡಿರುವ ಅಧಿಕಾರದ 
ಅವಧಿಯನ್ನು ದಿನಾಂಕ 24.08.2016 ರವರೆಗೆ ಅಥವಾ ಅದಕ್ಕೂ ಮೊದಲು, ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ವಿಸ್ತರಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಬಿ. ವಿಜಯಕುಮಾರ್‌ 
ಸರ್ಕಾರದ ಉಪ ಕಾರ್ಯದರ್ಶಿ (ರೇಷ್ಟೆ 
ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆ. 


PR-459 


PERSONNEL AND ADMINSTRATIVE REFORMS SECRETARIAT 
ADDENDUM 
No: DPAR 85 HGG 2016, Bengaluru Dated:28.05.2016. 


In the guidelines govering the extension of State Hospitality to the visiting dignitaries appended to the Government Order 
No. DPAR 554 HGG 2005, Dated: 22.04.2006 & Addendum No. DPAR 203 HGG 2013, Dated: 30.01.2014, under the heading “State 
Guests” when they visit the State on official duty, after the words Deputy Chairman & Members of the National Institution for 
Transforming India (NITI AAYOG) in SI. No. 5 at para 3 (a), the following shall be inserted. 


5(A) Chief Executive Officer, NITI Aayog, Government of India” 
By Order and in the name of the Governor of Karnataka, 


Dr. B.S. Manjunatha Swamy 
PR. 460 


Under Secretary to Government 
50.100 


Department of Personnel and Administrative, 
Reforms (State Protocol) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಹೆಚ್‌ಡಿ 176 ಎಸ್‌ಎಸ್‌ಟಿ 2016, ಬೆ೦ಗಳೂರು, ದಿನಾಂಕ: 01-06-2016. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ ಹೆಚ್‌ಡಿ 176 ಎಸ್‌ಎಸ್‌ಟಿ 2016, ದಿನಾ೦ಕ: 31.05.2016 ರಲ್ಲಿ “ಸಾರ್ವಜನಿಕ ಸುವ್ಯವಸ್ಥೆ' ಮತ್ತು "ಹೊಲೀಸ್‌' 
ಸೇವೆಗೆ ಸೇರಿದ ಎಲ್ಲಾ ಸೇವೆ ಮತ್ತು ಉದ್ಯೋಗ ವರ್ಗಗಳನ್ನು “ಅತ್ಯಾವಶ್ಯಕ ಸೇವೆ” ಎಂದು ಘೋಷಿಸಲಾಗಿದೆ. 


ಪೊಲೀಸ್‌ ಸೇವೆಗೆ ಸೇರಿದ ಸಿಬ್ಬಂದಿಯು ಯಾವುದೇ ವಿಧವಾದ ಮುಷ್ಕರ ಹೂಡುವುದರಿಂದ ಸಾರ್ವಜನಿಕ ಸುವ್ಯವಸ್ಥೆ ಮತ್ತು ಸುರಕ್ಷತೆಗೆ ದಕ್ಕೆ 
ಉಂಟಾಗಿ ಸಮಾಜದ ಸ್ಥಾಸ್ಥ್ಯದ ಮೇಲೆ ತೀವ್ರ ದುಷ್ಪರಿಣಾಮ (ಕಳ್ಳತನ, ಕೊಲೆ, ಅತ್ಯಾಚಾರ, ಸುಲಿಗೆ, ದರೋಡೆ ಇನ್ನೂ ಮುಂತಾದ ಅಪರಾಧಗಳಿಂದ) 
ಬೀರುವುದರಿಂದ ಸಾರ್ವಜನಿಕ ಸುವ್ಯವಸ್ಥೆ ಮತ್ತು ಸುರಕ್ಷತೆ ದೃಷ್ಟಿಯಿಂದ ಕರ್ನಾಟಕ ಅತ್ಯಾವಶ್ಯಕ ಸೇವೆಗಳ ನಿರ್ವಹಣಾ ಅಧಿನಿಯಮ, 2013 (2015ರ 
ಕರ್ನಾಟಕ ಅಧಿನಿಯಮ 25) ರ 3ನೇ ಪ್ರಕರಣದಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಹೊಲೀಸ್‌ ಸೇವೆಗೆ ಸೇರಿದ ಎಲ್ಲಾ ಸಿಬ್ಬಂದಿಯು 
ಯಾವುದೇ ವಿಧವಾದ ಮುಷ್ಕರ ಹೂಡುವುದನ್ನು ಈ ಆದೇಶದ ದಿನಾಂಕದಿಂದ ನಿಷೇಧಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ.ಪದ್ಮಿನಿದೇವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ. 
(ಕಾನೂನು ಮತ್ತು ಸುವ್ಯವಸ್ಥೆ) 


೧೯-461 
50-50 


ಇಂಧನ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಇಎನ್‌ 188 ಇಬಿಎಸ್‌ 2015, ಬೆಂಗಳೂರು, ದಿನಾಂಕ: 20-05-2016. 


ದಿನಾಂಕ: 20.01.2015 ರಂದು ಪ್ರಕಟಿಸಲಾಗಿರುವ ಕರ್ನಾಟಕ ಲಿಫ್ಟ್‌ಗಳ ಎಸ್ಕಲೇಟರ್‌ಗಳ ಮತ್ತು ಪ್ಯಾಸೆಂಜರ್‌ ಕನ್ನೇಯರ್‌ಗಳ ನಿಯಮಗಳು 
2015 ರ ಅಧಿಸೂಚನೆ ಸಂಖ್ಯೆ “ಇಎನ್‌ 36 ಇಬಿಎಸ್‌ 2013” ನ್ನು “ಅಎನ್‌ 36 ಇಬಿಎಸ್‌ 2013 (ಭಾಗ-1)” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 


೧೧-462 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
50-50 ಎನ್‌. ಶಿವಕುಮಾರ್‌ 
ಪೀಠಾಧಿಕಾರಿ 


ಇಂಧನ ಇಲಾಖೆ. 


೧೩೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೪, ೨೦೧೬ ಭಾಗ ೪ಎ 





ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಎನ್‌ 113 ಸಮನ್ಹಯ 2016, ಬೆ೦ಗಳೂರು, ದಿನಾಂಕ: 23-05-2016. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಇಎನ್‌ 439 ಸಮನ್ವಯ 2014 ದಿನಾಂಕ: 24.11.2014 ರಲ್ಲಿ ಶ್ರೀ ಶಶಿಕುಮಾರ್‌, ಮಾಜಿ ಲೋಕಸಭಾ ಸದಸ್ಯರು, 
ಬೆಂಗಳೂರು ಇವರನ್ನು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ, ಬೆಂಗಳೂರು ಇದರ ಮೆಮೊರ್ಕಾಂಡಮ್‌ ಆಫ್‌ 
ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ ಆಸೋಸಿಯೇಷನ್‌ನ ಆರ್ಟಿಕಲ್‌ 51ಎ) ಮತ್ತು 52 ರನ್ವಯ ಸದರಿ ಕರ್ನಾಟಕ ನವೀಕರಿಸಬಹುದಾದ 
ಇಂಧನ ಅಭಿವೃದ್ಧಿ ನಿಯಮಿತ ಸಂಸ್ಥೆಯ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ಮತ್ತು ಅಧ್ಯಕ್ಷರನ್ನಾಗಿ 18 ತಿಂಗಳ ಅವಧಿಗೆ ಅಥವಾ ಮುಂದಿನ 
ಆದೇಶದವರೆಗೆ ನೇಮಿಸಲಾಗಿದ್ದು, ಪ್ರಸ್ತುತ ಸದರಿ ಅವಧಿಯನ್ನು ದಿನಾಂಕ: 24.08.2016 ರವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಇದರಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ವಿಸ್ತರಿಸಿ ಆದೇಶಿಸಲಾಗಿದೆ. 


PR-463 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ.ಎ. ಚಪ್ಪರಬಂದ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ. 
ವಸತಿ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ವಳ 59 ಕೊಮಂಇ 2016, ಬೆಂಗಳೂರು, ದಿನಾಂಕ: 07-04-2016 
ಕರ್ನಾಟಕ ಕೊಳಚೆ ನಿರ್ಮೂಲನ ಪ್ರದೇಶ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ಕಲಂ 34 ಉಪ ನಿಯಮ(2)(ಕೆ)ರಲ್ಲಿ ಸರ್ಕಾರಕ್ಕೆ 


ಪ್ರದತ್ತವಾಗಿರುವ ಪರಮಾಧಿಕಾರದನ್ವಯ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ, ಈ ಕೆಳಕಂಡಂತೆ 5 ಜನರನ್ನು 
ಅಧೀಕಾರೇತರ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 





ಕ್ರಸಂ. ಸದಸ್ಯರ ಹೆಸರು ವಿಳಾಸ 





01 ಶ್ರೀ ಶಖೀಲ್‌ ಅಹಮದ್‌ ಪ್ಲಾಟ್‌ ನಂ. 9, 2ನೇ ಮೈನ್‌, 1ನೇ ಕ್ರಾಸ್‌, ಸದಾಶಿವ ನಗರ, 
ಬೆಳಗಾಂ ತಾಲ್ಲೂಕು, ಬೆಳಗಾಂ ಜಿಲ್ಲೆ. 





02 ಶ್ರೀ ಎಂ.ಕೆ. ತಿರುಪಾಲ್‌ ಬಿನ್‌. ಶ್ರೀ ಕೊಂಡಯ್ಯ, ನಂ. 2, ನಂಜುಂಡಪ್ಪ ಗಾರ್ಡನ್‌, 
ಜೀವನಹಳ್ಳಿ, ಕಾಕ್ಸ್‌ ಟೌನ್‌, ಬೆಂಗಳೂರು-560005, 
ಬೆಂಗಳೂರು ನಗರ ಜಿಲ್ಲೆ. 








03 ಶ್ರೀಮತಿ ಸುಶೀಲ ಕೇಶವ ಮೂರ್ತಿ ಮನೆ ನಂ. 13, 3ನೇ ಮಹಡಿ, 3ನೇ ಮೈನ್‌, ಎಸ್‌.ಬಿ.ಎಂ. 
ಕಾಲೋನಿ, ಶ್ರೀರಾಂಪುರ, ಮೈಸೂರು ತಾಲ್ಲೂಕು ಮತ್ತು ಜಿಲ್ಲೆ. 
04 ಶ್ರೀ ರೇವಣಸಿದ್ದಪ್ಪ ಬಾಳಪ್ಪ ಗಬ್ಬೂರ ಬಿನ್‌. ಶ್ರೀ ಬಾಳಪ್ಪ ಗಬ್ದೂರ, ನಂ. 10, ಕಾರವಾರ ರಸ್ತೆ, ಹಳೇ 


ಹುಬ್ಬಳ್ಳಿ, ಹುಬಳ್ಳಿ ತಾಲ್ಲೂಕು, ಧಾರವಾಡ ಜಿಲ್ಲೆ. 
ಬಳ ಬಳ ೧ [so 





05 ಶ್ರೀ ಮಾಪನ್ಹ ಗಂಜಿಗೇರಿ ಮಾಜಿ ಜಿಲ್ಲಾ ಪಂಚಾಯತ್‌ ಸದಸ್ಯರು, ಮನೆ ನಂ. 47 
ಐಯಮ್ಮ ಶರಣ ನಿಲಯ, ಟೆಲ್ಯೂರ್‌ ಲೇಔಟ್‌, ಕುಶನೂರು 
ರಸ್ತೆ ಕಲಬುರಗಿ-585005 

















೧೧-464 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-50 ಸಮೀರ್‌ ಮಡಿಮನ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2 
ವಸತಿ ಇಲಾಖೆ. 
ವಸತಿ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ವಳ 59 ಕೊಮಂಇ 2016, ಬೆಂಗಳೂರು, ದಿನಾಂಕ: 01-06-2016 
ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಕಲಂ 34 ಉಪ ನಿಯಮ(2)(ಕೆ)ರನ್ವಯ ಕರ್ನಾಟಕ 


ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ 5 ಜನರನ್ನು ಅಧೀಕಾರೇತರ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಿ ನೇಮಕ ಮಾಡಿರುವ ಇದೇ ಸಮಸಂಖ್ಯೆ 
ದಿನಾಂಕ: 07.04.2016ರ ಅಧಿಸೂಚನೆಯ ಕ್ರಮ ಸಂಖ್ಯೆ: 04ರಲ್ಲಿರುವ ಸದಸ್ಯರ ಹೆಸರು ಮತ್ತು ವಿಳಾಸವನ್ನು ಈ ಮುಂದಿನಂತೆ ತಿದ್ದಿ ಓದಿಕೊಳ್ಳುವುದು. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೪, ೨೦೧೬ ೧೩೬೫ 








ಸಂ. ಸದಸ್ಯರ ಹೆಸರು ವಿಳಾಸ 





04 ಶ್ರೀ ರೇವಣಸಿದ್ದಪ್ಪ ಬಾಲಪ್ಪ ಗಬ್ಬೂರ ಬಿನ್‌ ಶ್ರೀ ಬಾಲಪ್ಪ ಗಬ್ಬೂರ, ನಂ. 10, ಕಾರವಾರ ರಸ್ತೆ, ಹಳೇ 


ಹುಬಳ್ಳಿ, ಹುಬ್ಬಳ್ಳಿ ತಾಲ್ಲೂಕು, ಧಾರವಾಡ ಜಿಲ್ಲೆ. 
ಬಳ ಬಳ ೧೧ [so 


ಉಳಿದಂತೆ ಸದರಿ ಅಧಿಸೂಚನೆಯಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ. 

















PR-465 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-50 ಸಮೀರ್‌ ಮಡಿಮನ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2 
ವಸತಿ ಇಲಾಖೆ. 


ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾ 46 ಪಿಐಎಫ್‌ 2016, ಬೆಂಗಳೂರು, ದಿನಾಂಕ: 07-04-2016 
ಕರ್ನಾಟಕ ಚಲನಚಿತ್ರ ಅಕಾಡೆಮಿ, ಬೆಂಗಳೂರು ಇದಕ್ಕೆ ಈ ಕೆಳಕಂಡಂತೆ ಅಧಿಕಾರೇತರ ನಿರ್ದೇಶಕರು/ಸದಸ್ಯ್ಕರುಗಳನ್ನು ಈ ತಕ್ಷಣದಿಂದಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 
ಕ್ರಸಂ. ಅಭ್ಯರ್ಥಿಯ ವಿವರ 








1 ಶ್ರೀಮತಿ ಭವ್ಯ 
ನಂ. 1806/ಎ, 3ನೇ ಅಡ್ಡ ರಸ್ತೆ ಪ್ರಕಾಶ ನಗರ, ಶ್ರೀರಾಮಪುರಂ ಅಂಚೆ, 
ಬೆಂಗಳೂರು-560021, ಬೆಂಗಳೂರು ನಗರ ಜಿಲ್ಲೆ. 


2 ಶ್ರೀ ನಂಜುಂಡೇಗೌಡ 


ಚಿಲ್ಲನ್ಸ್‌ ಇಂಡಿಯಾ, 1ನೇ ಮಹಡಿ, ಮೈಷುಗರ್‌ ಬಿಲ್ಲಿಂಗ್‌. ರವೀಂದ್ರ ಕಲಾಕ್ಷೇತ್ರ 
ಎದುರು, ಜೆ.ಸಿ. ರಸ್ತೆ ಬೆಂಗಳೂರು, ಬೆಂಗಳೂರು ನಗರ ಜಿಲ್ಲೆ. 








3 ಶ್ರೀ ರಾಕ್‌ ಲೈನ್‌ ಮೆಂಕಟೇಶ್‌ 


ನಂ. 96, ಡಾ: ರಾಜಕುಮಾರ್‌ ರೋಡ್‌, ರಾಜಾಜಿನಗರ, ಬೆಂಗಳೂರು, 
ಬೆಂಗಳೂರು-560010, ಬೆಂಗಳೂರು ನಗರ ಜಿಲ್ಲೆ. 





4 ಡಾ: ಭಾರತಿ ವಿಷ್ಣುವರ್ಧನ, 


ನಂ. 1203/ಎ, 35ನೇ ಕ್ರಾಸ್‌, 26ನೇ ಎ ಮೈನ್‌, 4ನೇ ಟಿ ಬ್ಲಾಕ್‌, ಜಯನಗರ, 
ಬೆಂಗಳೂರು 560011, ಬೆಂಗಳೂರು ನಗರ ಜಿಲ್ಲೆ. 














PR-466 ಕರ್ನಾಟಕ ರಾಜ್ಯಪಾಲರ ಆಜ್ಞಾಮಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಎಸ್‌. ಮಾಲತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ, ಸಂಸ್ಕೃಶಿ ಹಾಗೂ ವಾರ್ತಾ ಇಲಾಖೆ. 
(ವಾರ್ತಾ ಶಾಖೆ) 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾ 46 ಪಿಐಎಫ್‌ 2016, ಬೆ೦ಗಳೂರು, ದಿನಾಂಕ: 24-05-2016 


ಇದೇ ಕ್ರಮಾಂಕದ ಸರ್ಕಾರದ ಅಧಿಸೂಚನೆ ದಿನಾಂಕ: 07.04.2016ರಲ್ಲಿ ಕರ್ನಾಟಕ ಚಲನಚಿತ್ರ ಅಕಾಡೆಮಿಗೆ ನಾಲ್ಕು ಮಂದಿ ಅಧಿಕಾರೇತರ 
ನಿರ್ದೇಶಕರು/ಸದಸ್ಕರುಗಳನ್ನು ನಾಮನಿರ್ದೇಶನ ಮಾಡಿ ಆದೇಶಿಸಲಾಗಿರುತ್ತದೆ. ಪ್ರಸ್ತುತ ಇದರ ಮುಂದುವರಿಕೆಯಾಗಿ ಶ್ರೀ ಭೀರಪ್ಪ ಬಿನ್‌. 
ಶ್ರೀ ದೊಡ್ಡರಾಮಯ್ಯ ನಂ. 5/4, 1ನೇ ಮುಖ್ಯರಸ್ತೆ, ಲಾಲ್ಲಿನಗರ, ಲಕ್ಕಸಂದ್ರ ಎಕ್ಸ್‌ಟೆನ್‌ಷನ್‌, ಬೆಂಗಳೂರು-560030 ಇವರನ್ನು ಈ ತಕ್ಷಣದಿಂದಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿಗೆ ಅಧಿಕಾರೇತರ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜಯಶ್ರೀ ಎಸ್‌.ಎನ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪು. 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ. 


೧೧-167 


(ವಾರ್ತಾ ಶಾಖೆ) 


೧೩೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೪, ೨೦೧೬ ಭಾಗ ೪ಎ 





ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾ 47 ಪಿಐಎಫ್‌ 2016, ಬೆ೦ಗಳೂರು, ದಿನಾಂಕ: 07-04-2016 


ಶ್ರೀ ಕಂಠೀರವ ಸ್ಟುಡಿಯೋ ನಿಯಮಿತ, ಬೆಂಗಳೂರು, ಇದಕ್ಕೆ ಈ ಕೆಳಕಂಡಂತೆ ಅಧಿಕಾರೇತರ ನಿರ್ದೇಶಕರು/ಸದಸ್ಕರುಗಳನ್ನು ಈ ತಕ್ಷಣದಿಂದಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 








ಕ್ರಸಂ. ಅಭ್ಯರ್ಥಿಯ ವಿವರ 
1 ಶ್ರೀ ಸದಾಶಿವ ಉಲ್ಲಾಳ್‌ ಬಿನ್‌ ಶ್ರೀ ಯು. ರಾಮಪ್ಪ 
ನಂ. 3-98-ಸಿ, ವಿಕ್ರಮ, ಕೊಲ್ಯಾ, ಕೋಟೇಕಾರು ಪೋಸ್ಟ್‌, ಮಂಗಳೂರು ತಾಲ್ಲೂಕು, ದಕ್ಷಿಣ 
ಕನ್ನಡ ಜಿಲ್ಲೆ. 





2 ಶ್ರೀ ಶಿವನಗೌಡ ಮುಕುಂದ ಗೌಡ ಪಾಟೀಲ್‌ 
ಹಿಪ್ಪರಗಿ ಪೋಸ್ಟ್‌, ಜಮಖಂಡಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. 
3 ಶ್ರೀ ಚಂದ್ರಶೇಖರ್‌ ಹೆಚ್‌.ಸಿ 


ಮನೆ ನಂ. 4277, 20ನೇ ಮೈನ್‌ ರಸ್ತೆ, ಸುಬ್ರಮಣ್ಯ ನಗರ, ಬೆಂಗಳೂರು-560021. 
ಬೆ೦ಗಳೂರು ನಗರ ಜಿಲ್ಲೆ. 


4 ಶ್ರೀ ವಾಸಿಲ್‌ ಅಲಿ ಖಾನ್‌ ಬಿನ್‌ ಶ್ರೀ ಬುರ್‌ ಹಾನ್‌ ಖಾನ್‌ 

ನಂ. 368, ಸೈಯದ್‌ ವಾಡಿ, ಚನ್ನಪಟ್ಟಣ ತಾಲ್ಲೂಕು, ರಾಮನಗರ ಜಿಲ್ಲೆ. 

5 ಶ್ರೀ ಬಿ. ಕುಮಾರಸ್ವಾಮಿ ಬಿನ್‌ ಶ್ರೀ ಬೆಳ್ಳಪ್ಪ 

ನಂ. 121, ಕುಶಲಧಾಮ, 1ನೇ ವಿಭಾಗ, 3ನೇ ವಾರ್ಡ್‌ ಗುಂಡ್ಲುಪೇಟ್‌, ಚಾಮರಾಜನಗರ 
ತಾಲ್ಲೂಕು ಮತ್ತು ಜಿಲ್ಲೆ. 

6 ಶ್ರೀ ಲೋಕೇಶಪ್ಪ ಬಿನ್‌ ಶ್ರೀ ಸುಡುಗಾಡಪ್ಪ 

ಬೀರೂರು ನಿವಾಸ 3ನೇ ಕ್ರಾಸ್‌, ಸರಸ್ವತಿ ಪುರಂ, ಬೀರೂರು, ಕಡೂರು ತಾಲ್ಲೂಕು, 
ಚಿಕ್ಕಮಗಳೂರು ಜಿಲ್ಲೆ. 

7 ಶ್ರೀ ಎನ್‌. ರವಿ ಬಿನ್‌ ಶ್ರೀ ನಾಗಪ್ಪ 

ಹಸನಘಟ್ಟ ಗ್ರಾಮ, ಮಲ್ಲತ್ತ ಹಳ್ಳಿ ಅಂಚೆ, ಕಸಬಾ ಹೋಬಳಿ, ದೊಡ್ಡಬಳ್ಳಾಪುರ ತಾಲ್ಲೂಕು, 
ದೊಡ್ಡಬಳ್ಳಾಪುರ ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 























8 ಶ್ರೀ ಜೆ. ಪುಟ್ಟರಾಜು ಬಿನ್‌ ಶ್ರೀ ಜಯರಾಜ್‌ 
ಮಂಗಲ ಗ್ರಾಮ ಮತ್ತು ಅಂಚೆ, ಕೊಳ್ಳೇಗಾಲ ತಾಲ್ಲೂಕು, ಚಾಮರಾಜನಗರ ಜಿಲ್ಲೆ. 
9 ಶ್ರೀ ರಾಜೇಂದ್ರ ಪ್ರಸಾದ 











ಮಾಜಿ ಪುರಸಭಾ ಸದಸ್ಯರು, ಶ್ರೀನಿವಾಸಪುರ ತಾಲ್ಲೂಕು, ಕೋಲಾರ ಜಿಲ್ಲೆ. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಎಸ್‌. ಮಾಲತಿ 
೧-168 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ. 
(ವಾರ್ತಾ ಶಾಖೆ) 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾ 47 ಪಿಐಎಫ್‌ 2016, ಬೆ೦ಗಳೂರು, ದಿನಾಂಕ: 24-05-2016 
ಸರ್ಕಾರದ ಅಧಿಸೂಚನೆ ಸಂ: ಕಸಂವಾ 210 ಪಿಐಪಿ 2014, ದಿನಾಂಕ: 24.11.2014ರಲ್ಲಿ ಕರ್ನಾಟಕ ಚಲನಚಿತ್ರ ಅಕಾಡೆಮಿಗೆ ಅಧ್ಯಕ್ಷರನ್ನಾಗಿ 
ಶ್ರೀ ಎಸ್‌.ವಿ. ರಾಜೇಂದ್ರಸಿಂಗ್‌ ಬಾಬು ರವರನ್ನು 18 ತಿಂಗಳ ಅವಧಿಗೆ ಅಥವಾ ಅದಕ್ಕೂ ಮೊದಲೇ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ನೇಮಿಸಿ ಆದೇಶಿಸಲಾಗಿತ್ತು. 
ಪ್ರಸಕ್ತ ಶ್ರೀ ಎಸ್‌.ವಿ. ರಾಜೇಂದಸಿಂಗ್‌ ಬಾಬು ಇವರ ನಾಮನಿರ್ದೇಶನ ಅವಧಿಯನ್ನು ದಿನಾಂಕ: 24.08.2016 ರವರೆಗೆ ಅಥವಾ ಅದಕ್ಕೂ 
ಮೊದಲೇ ಆದೇಶವಾಗುವವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ವಿಸ್ತರಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜಯಶ್ರೀ ಎಸ್‌.ಎನ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪು. 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ. 


೧೧-469 


(ವಾರ್ತಾ ಶಾಖೆ) 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೪, ೨೦೧೬ ೧೩೬೭ 





ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾ 47 ಪಿಐಎಫ್‌ 2016, ಬೆ೦ಗಳೂರು, ದಿನಾಂಕ: 24-05-2016 


ಸರ್ಕಾರದ ಅಧಿಸೂಚನೆ ಸಂ: ಕಸಂವಾ 208 ಪಿಐಪಿ 2014, ದಿನಾಂಕ: 24.11.2014ರಲ್ಲಿ ಶ್ರೀ ಕಂಠೀರವ ಸ್ಟುಡಿಯೋ ನಿಗಮ ನಿಯಮಿತಕ್ಕೆ 
ಅಧ್ಯಕ್ಷರನ್ನಾಗಿ ಶ್ರೀಮತಿ ವಿಜಯಲಕ್ಷ್ಮಿ ಅರಸ್‌ ರವರನ್ನು 18 ತಿಂಗಳ ಅವಧಿಗೆ ಅಥವಾ ಅದಕ್ಕೂ ಮೊದಲೇ ಇವುಗಳಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ನೇಮಿಸಿ ಆದೇಶಿಸಲಾಗಿತ್ತು. 


ಪ್ರಸಕ್ತ ಶ್ರೀಮತಿ ವಿಜಯಲಕ್ಷ್ಮಿ ಅರಸ್‌ ಇವರ ನಾಮನಿರ್ದೇಶನ ಅವಧಿಯನ್ನು ದಿನಾಂಕ: 24.08.2016 ರವರೆಗೆ ಅಥವಾ ಅದಕ್ಕೂ ಮೊದಲೇ 
ಆದೇಶವಾಗುವವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ವಿಸ್ತರಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜಯಶ್ರೀ ಎಸ್‌.ಎನ್‌. 
೧೧-470 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪು. 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ. 

(ವಾರ್ತಾ ಶಾಖೆ) 

ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾ 80 ಪಿಐಪಿ 2016, ಬೆಂಗಳೂರು, ದಿನಾಂಕ: 24-05-2016 


ಇದೇ ಕ್ರಮಾಂಕದ ಸರ್ಕಾರದ ಅಧಿಸೂಚನೆ ದಿನಾಂಕ: 07.04.2016ರಲ್ಲಿನ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಗೆ ಅಧಿಕಾರೇತರ 
ನಿರ್ದೇಶಕರು/ಸದಸ್ಕರನ್ನಾಗಿ ನಾಮನಿರ್ದೇಶನ ಮಾಡಿ ಆದೇಶಿಸಲಾದ 30 ಮಂದಿ ಸದಸ್ಯರುಗಳ ಪೈಕಿ ಕ್ರಸಂ. 13ರಲ್ಲಿನ ಸದಸ್ಯರಾದ ಶ್ರೀ ಶರಣಗೌಡ ಬಿನ್‌ 
ಶ್ರೀ ಬಸವನಗೌಡ, ದೇವದುರ್ಗ ತಾಲ್ಲೂಕು, ರಾಯಚೂರು ಜಿಲ್ಲೆ ಇವರ ನಾಮನಿರ್ದೇಶನವನ್ನು ರದ್ದುಪಡಿಸಿ, ಬದಲಿಗೆ ಶ್ರೀ ತಿಮ್ಮಪ್ಪ ಬಿನ್‌ ಶ್ರೀ ವಿಠಲರಾವ್‌, 
ಸಾ: ಜಾಲಹಳ್ಳಿ, ದೇವದುರ್ಗ ತಾಲ್ಲೂಕು, ರಾಯಚೂರು ಜಿಲ್ಲೆ ಇವರನ್ನು ಈ ತಕ್ಷಣದಿ೦ದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಗೆ ಅಧಿಕಾರೇತರ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜಯಶ್ರೀ ಎಸ್‌.ಎನ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪು. 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ. 


೧೯-471 


(ವಾರ್ತಾ ಶಾಖೆ) 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾ 80 ಪಿಐಪಿ 2016, ಬೆ೦ಗಳೂರು, ದಿನಾಂಕ: 07-04-2016 


ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ, ಬೆ೦ಗಳೂರು, ಇದಕ್ಕೆ ಈ ಕೆಳಕಂಡಂತೆ ಅಧಿಕಾರೇತರ ನಿರ್ದೇಶಕರು/ಸದಸ್ಕರುಗಳನ್ನು ಈ 
ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಿದೆ. 





ಕ್ರಸಂ. ಅಭ್ಯರ್ಥಿಯ ವಿವರ 





1 ಕು: ಗೀತಾ 
ಬಿನ್‌. ಶೀ ಪಂಪಾ ಶಿವಪ್ಪ 
ಕಾರಿಗನೂರು ಅಂಚೆ, ಚನ್ನಗಿರಿ, ಚನ್ನಗಿರಿ ತಾಲ್ಲೂಕು ದಾವಣಗೆರೆ ಜಿಲ್ಲೆ 





2 ಶ್ರೀ ಎಸ್‌. ನಾರಾಯಣ್‌ 
ಶ್ರೀ ದುರ್ಗಾ, ತೆಂಕುಬಿರ್ತಿ, ವಾರಂಬಳ್ಳಿ, ಬ್ರಹ್ಮಾವರ, ಉಡುಪಿ ತಾಲ್ಲೂಕು ಮತ್ತು ಜಿಲ್ಲೆ 





3 ಶ್ರೀ ಜಿ.ಇ. ಅಜ್ಜಪ್‌ ಬಿನ್‌. ಶ್ರೀ ಈಶ್ವರಪ್ಪ' 
ಬನಸೀಹಳ್ಳಿ, ಹೊಸದುರ್ಗ, ಹೊಸದುರ್ಗ ತಾಲ್ಲೂಕು ಚಿತ್ರದುರ್ಗ ಜಿಲ್ಲೆ 





4 ಶ್ರೀ ಸೈಯದ್‌ ಅಲ್ಲಾಭಕ್ಷ ಮಕ್ಬೂಲ್‌ ಸಾಬ್‌ 
ಜಮಖಂಡಿ ಉರ್ಫ್‌ ಸಿರಾಜ್‌, ಪೇಟಿ ಬಾವಡಿ, ರುಂಡಾಕಟ್ಟಾ, ಜೆ.ಎನ್‌.ರಸ್ಕೆ ವಿಜಯಪುರ ತಾಲ್ಲೂಕು ಮತ್ತು ಜಿಲ್ಲೆ 





5 ಶ್ರೀ ಬಸವರಾಜ್‌ ಸೊನ್ನದ್‌ 
ಬಿನ್‌. ಶ್ರೀ ನಾಗಣ್ಣ, ಸೊನ್ನದ್‌ 
ಬಸವೇಶ್ವರ ದೇವಾಲಯ, ವಡಗೇರ, ಶಹಾಪುರ-585355 ಯಾದಗಿರಿ ಜಿಲ್ಲೆ 














೧೩೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೪, ೨೦೧೬ 


ಭಾಗ ೪ಎ 








(೮೬ 


೫ 
೦ 


ಅಭ್ಯರ್ಥಿಯ ವಿವರ 





[on 


ಶ್ರೀ ಫಕೀರೇಶ್‌ ಮ್ಯಾಟಣ್ಣವರ್‌ 
ಸಾ: ಬಾಲೆ ಹೊಸೂರು, ಶಿರಹಟ್ಟಿ ತಾಲ್ಲೂಕು, ಗದಗ ಜಿಲ್ಲೆ 





ಶ್ರೀ ಕೆ. ಭಾಸ್ಕರ ಗೌಡ, ವಕೀಲರು 
ಬಿನ್‌. ಶ್ರೀ ದಾಸಪ್ಪ ಗೌಡ 
ಜೋಡುಕಟ್ಟೆ ಅಂಚೆ, ಬನ್ನೂರು, ಪುತ್ತೂರು ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ 





ಶ್ರೀ ಶ್ರೀನಿವಾಸ ಗುಪ್ತಾ ಬಿನ್‌. ಶ್ರೀ ಸುಬ್ಬಾರಾವ್‌ 
ಕನಿಗೊಳ್ಳ, ಮುಖ್ಯ ರಸ್ತೆ, ಭಾಗ್ಯನಗರ, ಕೊಪ್ಪಳ ತಾಲ್ಲೂಕು ಮತ್ತು ಜಿಲ್ಲೆ 





ಶ್ರೀ ಮಲ್ಲಿಕಾರ್ಜುನ ಶಿವಯೋಗಪ್ಪ 
ಅ೦ಗಡಿ, ಬಿಳಗಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ 





10 


ಶ್ರೀ ಸಯ್ಯದ್‌ ರಫಿ 
ಬಿನ್‌. ಶ್ರೀ ಸಯ್ಯದ್‌ ಇಬ್ರಾಹಿಂ 
ನಂ. 1838, 1ನೇ ಅಡ್ಡ ರಸ್ತೆ ವಿಜಯನಗರ, ಬಂಗಾರಪೇಟೆ ತಾಲ್ಲೂಕು ಮತ್ತು ಕೋಲಾರ ಜಿಲ್ಲೆ 





11 


ಶ್ರೀ ವಸಂತ ಎಲ್‌. ನಾಯ್ಕ 
ಪೋ: ಹುಬ್ಬಣ್ಣಗೇರಿ, ಬಾಡ, ಕುಮಟಾ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ 





12 


ಶ್ರೀ ಶರಣಗೌಡ 
ಬಿನ್‌. ಶ್ರೀ ಬಸವನಗೌಡ 
ದೇವದುರ್ಗ ತಾಲ್ಲೂಕು, ರಾಯಚೂರು ಜಿಲ್ಲೆ 





13 


ಶ್ರೀ ಯಾಕುಬ್‌ ಕೆ.ಎ. 
ಬಂಜೆಗುಂಡಿ ಗ್ರಾಮ, ಕುಸುಬೂರು ಅಂಚೆ, ಸೋಮವಾರಪೇಟೆ ತಾಲ್ಲೂಕು, ಕೊಡಗು ಜಿಲ್ಲೆ 





14 


ಶ್ರೀ ಶೇಫಿ ಮುದ್ದೇಬಿಹಾಳ 


ಬ೦ಡಿವಾಡ ಬೇಸ್‌, ಸಿ.ಬಿ.ಟಿ. ಹುಬ್ಬಳ್ಳಿ ತಾಲ್ಲೂಕು, ಧಾರವಾಡ ಜಿಲ್ಲೆ 





15 


ಶ್ರೀ ಲಿಂಗಾ ರೆಡ್ಡಿ 
ಬಿನ್‌. ಶ್ರೀ ಗುರಾನ್‌ ಗೌಡ ಬಸರೆಡ್ಡಿ 


ಸಾ: ನಾಲ್ವಾರ್‌, ಚಿತ್ತಾಪುರ, ಚಿತ್ತಾಪುರ ತಾಲ್ಲೂಕು, ಕಲಬುರಗಿ ಜಿಲ್ಲೆ 





16 


ಶ್ರೀ ಚಂದ್ರಶೇಖರ 
ಬಿನ್‌. ಶ್ರೀ ಬಸವಯ್ಯ 
ಕಾಗಲವಾಡಿ ಗ್ರಾಮ, ಚಂದಕವಾಡಿ ಹೋಬಳಿ, ಚಾಮರಾಜನಗರ ತಾಲ್ಲೂಕು ಮತ್ತು ಜಿಲ್ಲೆ 





17 


ಶ್ರೀ ಡಿ. ನರಸಿಂಹಮೂರ್ತಿ 
ಬಿನ್‌. ಶ್ರೀ ದೇವಯ್ಯ 
ಇಂಡ್ಲಬೆಲೆ ಗ್ರಾಮ, ಬಿದರಗುಪ್ಪೆ ಅಂಚೆ, ಆನೇಕಲ್‌ ತಾಲ್ಲೂಕು, ಬೆಂಗಳೂರು ನಗರ ಜಿಲ್ಲೆ 





18 


ಶ್ರೀ ಪಕ್ಕೀರಗೌಡ ಸಿ. ಪಾಟೀಲ್‌ 


ಸವಣೂರು, ಶಿಗ್ಗಾಂವ್‌ ತಾಲ್ಲೂಕು, ಹಾವೇರಿ ಜಿಲ್ಲೆ 





19 


ಶ್ರೀ ವಿಷ್ಣುವರ್ಧನ ಬಿ. 

ಬಿನ್‌. ಶ್ರೀ ಬಿ. ಆಚೆಜನೇಯಲು 

ಮಾರುತಿ ಪೌಲ್ಟೀ ಫಾರಂ, ಶಾಂತಿನಗರ, ಏರ್‌ಪೋರ್ಟ್‌ ಹತ್ತಿರ ಬಳ್ಳಾರಿ ತಾಲ್ಲೂಕು ಮತ್ತು ಜಿಲ್ಲೆ 
ಆ 0 (sl ಮು ದು 





20 


ಶ್ರೀ ಟಿ.ಎನ್‌. ರವಿಚಂದ್ರ ರೆಡ್ಡಿ 
ಬಿನ್‌. ಶ್ರೀ ನಂಜಿರೆಡ್ಡಿ 
ತೋಳದಲ್ಲಿ ಗ್ರಾಮ ಮತ್ತು ಅಂಚೆ, ಬಾಗೇಪಲ್ಲಿ ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ 





21 


ಶ್ರೀ ಅಸ್ಲಂ ಪಾಷ 
ಹೆಗಡೆ ಕಾಲೋನಿ ತುಮಕೂರು, ತುಮಕೂರು ತಾಲ್ಲೂಕು ಮತ್ತು ಜಿಲ್ಲೆ 








22 





ಶ್ರೀ ಎಂ.ಎಸ್‌. ಅನಂತ್‌ 
ಮಾಜಿ ಜಿಲ್ಲಾ ಪಂಚಾಯತ್‌ ಸದಸ್ಯರು, ಮೂಡಿಗೆರೆ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ 








ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೪, ೨೦೧೬ ೧೩೬೯ 








ಸಂ. ಅಭ್ಯರ್ಥಿಯ ವಿವರ 


(೮೬ 





23 ಶ್ರೀ ಸುರೇಶ್‌ ಕೆ.ಎಲ್‌. 


ಚನ್ನರಾಯಪಟ್ಟಣ, ಚನ್ನರಾಯಪಟ್ಟಣ ತಾಲ್ಲೂಕು, ಹಾಸನ ಜಿಲ್ಲೆ 





24 ಶ್ರೀ ಪ್ರಕಾಶ್‌ 

ಬಿನ್‌. ಶ್ರೀ ಪ್ರಭು ಡಾಂಗೆ 

ಸಾ: ಧೂಪದಾಳ, ಗೋಕಾಕ್‌, ಗೋಕಾಕ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
25 ಶ್ರೀ ಮಂಜೇಗೌಡ 

ನಾಗಮಂಗಲ, ನಾಗಮಂಗಲ ತಾಲ್ಲೂಕು, ಮಂಡ್ವ ಜಿಲ್ಲೆ 

26 ಶ್ರೀ ಶಾಂತಲಿಂಗ ಸಾವಳಗಿ 

ಶಿವನಗರ ದಕ್ಷಿಣ, ಬೀದರ್‌ ತಾಲ್ಲೂಕು ಮತ್ತು ಜಿಲ್ಲೆ 

27 ಶ್ರೀ ಪ್ರಸನ್ನ ಮಾಜಿ ಶಾಸಕರು 

ಬಿನ್‌: ಶ್ರೀ ಚ೦ದ್ರಣ್ಣ 

ದೇವನಹಳ್ಳಿ, ತಾಲ್ತೂಕು, ಬೆ೦ಗಳೂರು ಗ್ರಾಮಾಂತರ ಜಿಲ್ಲೆ 

28 ಶ್ರೀ ಡಿ.ಸಿ. ಮರಿಯಪ್ಪ 

ಬಿನ್‌: ಶ್ರೀ ಚಿಕ್ಕಬಸವೇಗೌಡ 

ಮುದುಗುಪ್ಪೆ_ ಗ್ರಾಮ ಕಾಲಹಳ್ಳಿ, ಕನಕಪುರ ತಾಲ್ಲೂಕು, ರಾಮನಗರ ಜಿಲ್ಲೆ 
29 ಶ್ರೀ ಎಸ್‌. ರವಿಶಂಕರ್‌ 

ಬಿನ್‌: ಶ್ರೀ ಸೋಮಸುಂದರ ಮೂರ್ತಿ 

ನಂ. 87, 2ನೇ ವೈನ್‌, 13ನೇ ಕ್ರಾಸ್‌, ವಿದ್ಯಾರಣ್ಯಪುರಂ, ಮೈಸೂರು ತಾಲ್ಲೂಕು ಮತ್ತು ಜಿಲ್ಲೆ 





























PR-472 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಎಸ್‌. ಮಾಲತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ. 
(ವಾರ್ತಾ ಶಾಖೆ) 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾ 102 ಪಿಐಪಿ 2016, ಬೆಂಗಳೂರು, ದಿನಾಂಕ: 27-05-2016 


ಸರ್ಕಾರದ ಅಧಿಸೂಚನೆ ಸಂ: ಕಸಂವಾ 209 ಪಿಐಪಿ 2014, ದಿನಾಂಕ: 24.11.2014 ಮತ್ತು ತದನಂತರದಲ್ಲಿನ ತಿದ್ದುಪಡಿ ಸಂ:ಕಸಂವಾ 209 
ಪಿಐಪಿ 2014 (ಭಾಗ), ದಿನಾಂಕ: 28.02.2015ರಲ್ಲಿ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಗೆ ಅಧ್ಯಕ್ಷರನ್ನಾಗಿ ಶ್ರೀ ಎಂ.ಆರ್‌. ರಂಗಶಾಮಯ್ಯ 
ಇವರನ್ನು 18 ತಿಂಗಳ ಅವಧಿಗೆ ಅಥವಾ ಅದಕ್ಕೂ ಮೊದಲೇ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಿಸಿ ಆದೇಶಿಸಲಾಗಿತ್ತು. 


ಪ್ರಸಕ್ತ ಶ್ರೀ ಎಂ.ಆರ್‌. ರಂಗಶಾಮಯ್ಯ ಇವರ ನಾಮನಿರ್ದೇಶನ ಅವಧಿಯನ್ನು ದಿನಾಂಕ: 24.08.2016 ರವರೆಗೆ ಅಥವಾ ಅದಕ್ಕೂ ಮೊದಲೇ 
ಆದೇಶವಾಗುವವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ವಿಸ್ತರಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜಯಶ್ರೀ ಎಸ್‌.ಎನ್‌. 
RTS ಸರ್ಕಾರದ ಅಧೀನ ಕಾರ್ಯದರ್ಶಿ (ಪು. 
ಕನ್ನಡ, ಸಂಸ್ಕೃಶಿ ಹಾಗೂ ವಾರ್ತಾ ಇಲಾಖೆ. 
(ವಾರ್ತಾ ಶಾಖೆ) 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಜ 153 ಎಂಆರ್‌ಇ 2016, ಬೆಂಗಳೂರು, ದಿನಾಂಕ: 31-05-2016. 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಾಯ್ದೆ ಕಲಂ 10ರ ಪರಂತುದಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಸರ್ಕಾರದ ಅಧಿಸೂಚನೆ ಸಂ: ಸಇ 19 ಎ೦ಆರ್‌ಇ 2015, ದಿನಾಂಕ: 18.03.2015 ರಲ್ಲಿ ಶ್ರೀ ಗುಂಡೇರಾವ್‌ ಸಂಗಪ್ಪ 
ಹಾಗರಗಾ, ಮು:ಕುಮಸಿ, ಕಲಬುರಗಿ ತಾ: ಇವರನ್ನು ಕಲಬುರಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಸದಸ್ಯರಾಗಿ ನಾಮನಿರ್ದೇಶನ ಮಾಡಿರುವುದನ್ನು 


೧೩೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೪, ೨೦೧೬ ಭಾಗ ೪ಎ 





ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ ಹಾಗೂ ಅವರ ಬದಲಾಗಿ ಸರ್ಕಾರವು ಶ್ರೀ ಶಾಂತಕುಮಾರ್‌ ಶಿವಲಿಂಗಪ್ಪ, ಸಾ: ಶ್ರೀನಿವಾಸ ಸರಡಗಿ, ಕಲಬುರಗಿ 


ತಾ: ಮತ್ತು ಜಿಲ್ಲೆ ಇವರನ್ನು ಕಲಬುರಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


PR-474 ಎಲ್‌.ಸಿ. ಬಸವರಾಜು 
50-30 ಸರ್ಕಾರದ ಅಧೀನ ಕಾರ್ಯದರ್ಶಿ-] 
ಸಹಕಾರ ಇಲಾಖೆ. 


ಶಿಕ್ಷ ಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಡಿ 17 ಪಿಡಿಬಿ 2015, ಬೆಂಗಳೂರು, ದಿನಾಂಕ: 20-02-2016. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಇಡಿ 31 ಅಅವಿ 2005 ದಿನಾಂಕ: 24.08.2005ರ ಮಾಹಿತಿ ಹಕ್ಕು ಕಾಯ್ದೆ (2005ರ ಕೇಂದ್ರ ಕಾಯ್ದೆ 
ಸಂಖ್ಯೆ: 22) ಸೆಕ್ಷನ್‌ 5(0.5(2) ಮತ್ತು 190ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸಚಿವಾಲಯದ ಶಿಕ್ಷಣ ಇಲಾಖೆಯು ಸೇರಿದಂತೆ 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯ ಅಧೀನದಲ್ಲಿ ಬರುವ ಎಲ್ಲಾ ಕ್ಷೇತ್ರ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಸಾರ್ವಜನಿಕ ಪ್ರಾಧಿಕಾರಿಗಳು, ಸಾರ್ವಜನಿಕ 
ಮಾಹಿತಿ ಅಧಿಕಾರಿಗಳು ಸಹಾಯಕ ಮಾಹಿತಿ ಅಧಿಕಾರಿ ಹಾಗೂ ಮೇಲ್ಮನವಿ ಪ್ರಾಧಿಕಾರಗಳನ್ನು ನೇಮಕ ಮಾಡಿ ಆದೇಶ ಹೊರಡಿಸಿರುವುದನ್ನು ಪರಿಷ್ಕರಿಸಿ, 
ಸಾರ್ವಜನಿಕ ಶಿಕ್ಷಣ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಸಾರ್ವಜನಿಕ ಪ್ರಾಧಿಕಾರಿಗಳು ಸಾರ್ವಜನಿಕ ಮಾಹಿತಿ ಅಧಿಕಾರಿ, ಸಹಾಯಕ ಮಾಹಿತಿ ಅಧಿಕಾರಿ ಹಾಗೂ 
ಮೇಲ್ಮನವಿ ಪ್ರಾಧಿಕಾರಗಳನ್ನು ಅನುಬ೦ಧ-1ರಲ್ಲಿ ನಮೂದಿಸಿರುವಂತೆ ದಿನಾಂಕ: 01.04.2016 ರಿಂದ ಜಾರಿಗೆ ಬರುವಂತೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜೆ.ಆರ್‌. ಅನ್ನಪೂರ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ 


ಶಿಕ್ಷಣ ಇಲಾಖೆ (ಆಡಳಿತ) 





























ಅನುಬಂಧ - 1 
ಅಧಿಸೂಚನೆ ಸಂಖ್ಯೆ ಇಡಿ 31 ಅಅವಿ 2005 ದಿನಾಂಕ: 23.08.2005 ರ ಅನುಬಂಧ-1 ರಲ್ಲಿ ಮಾಹಿತಿ ಹಕ್ಕು ಅಧಿಕಾರ ಪ್ರತ್ಯಾಯೋಜನೆ ಪರಿಷ್ಕತ ಪಟ್ಟಿ 
ಸಾರ್ವಜನಿಕ ಮಾಹಿತಿ ಸಹಾಯಕ ಸಾರ್ವಜನಿಕ ಮಾಹಿತಿ ಪ್ರಥಮ ಮೇಲ್ಮನವಿ 
ಕ್ರಸಂ. ಸಾರ್ವಜನಿಕ ಪ್ರಾಧಿಕಾರ ಅಧಿಕಾರಿ (2005 ಮಾಹಿತಿ ಅಧಿಕಾರಿ (2005 ಮಾಹಿತಿ ಹಕ್ಕು ಪ್ರಾಧಿಕಾರಿ (2005 ಮಾಹಿತಿ 
ಹಕ್ಕು ಕಾಯ್ದೆ ಸೆಕ್ಟನ್‌ 5(1)ರ ಕಾಯ್ದೆ ಸೆಕ್ಷನ್‌ 5(2)ರ ಅಡಿಯಲ್ಲಿ ಹಕ್ಕು ಕಾಯ್ದೆ ಸೆಕ್ಟನ್‌ 
ಅಡಿಯಲ್ಲಿ 19(1)ರ ಅಡಿಯಲ್ಲಿ 
1 ಸರ್ಕಾರಿ/ಅನುದಾನಿತ ಕಿರಿಯ ಪ್ರಾಥಮಿಕ | ಶಾಲೆಯ ದದ ಕ್ಷೇತ್ರ ಶಿಕ್ಷಣಾಧಿಕಾರಿ 
ಪಾಠಶಾಲೆ.............. ಗ್ರಾಮ.............. ತಾಲ್ಲೂಕು ಮುಖ್ಯೋಪಾಧ್ಯಾಯರು 
2 ಸರ್ಕಾರಿ/ಅನುದಾನಿತ ಹಿರಿಯ ಪ್ರಾಥಮಿಕ | ಶಾಲೆಯ ಶಾಲೆಯ ಹಿರಿಯ ಶಿಕ್ಷಕರು ಕ್ಷೇತ್ರ ಶಿಕ್ಷಣಾಧಿಕಾರಿ 
ಪಾಠಶಾಲೆ............... ಗ್ರಾಮ............... ತಾಲ್ಲೂಕು ಮುಖ್ಯೋಪಾಧ್ಯಾಯರು 
3 ಸರ್ಕಾರಿ/ಅನುದಾನಿತ ಪೌಢಶಾಲೆ ಶಾಲೆಯ ವಿಷಯ ನಿರ್ವಾಹಕರು/ಹಿರಿಯ ಕ್ಷೇತ್ರ ಶಿಕ್ಷಣಾಧಿಕಾರಿ 
Le ಗ್ರಾಮ................ತಾಲ್ಲೂಕು ಮುಖ್ಯೋಪಾಧ್ಯಾಯರು ಶಿಕ್ಷಕರು 
4 ಕ್ಷೇತ್ರ ಸಂಪನ್ಮೂಲ ಕೇಂದ್ರ (ಬಿಆರ್‌ಸಿ) ಬಿ.ಆರ್‌.ಸಿ. ಸಮನ್ವಯಾಧಿಕಾರಿ | ಬಿ.ಆರ್‌.ಸಿ. ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ | ಕ್ಷೇತ್ರ ಶಿಕ್ಷಣಾಧಿಕಾರಿ 
ಸಾಲ ತಾಲ್ಲೂಕು..................ಜಿಲ್ಲೆ 
5 ಆತ್ರ ಶಿಕಣಾಧಿಕಾರಿಗಳ ಕಛೇರಿ ವೃವಸ್ಥ್ಲಾಪಕರು ಅಧೀಕಕರು ಕ್ಷೇತ್ರ ಶಿಕಣಾಧಿಕಾರಿಗಳು 
DN) ಶ್ರ ಥಿ ಎ ದ ಬನನ) 
ಇಂ ಭೆ ತಾಲ್ಲೂಕು.................ಜಿಲ್ಲೆ 
6 ಜಿಲ್ಲಾ ಉಪನಿರ್ದೇಶಕರ ಕಛೇರಿ (ಆಡಳಿತ) ಪತ್ರಾಂಕಿತ ಸಹಾಯಕರು ವಿಷಯಕ್ಕೆ ಸಂಬಂಧಪಟ್ಟ ಜಿಲ್ಲಾ ಉಪನಿರ್ದೇಶಕರು 
ಅಧೀಕ್ಷಕರು (ಆಡಳಿತ) 
7 ಜಿಲ್ಲಾ ಯೋಜನಾ ಅನುಷ್ಟಾನಾಧಿಕಾರಿಗಳ ಕಛೇರಿ ಉಪ ಯೋಜನಾ ಅಧೀಕ್ಷಕರು ಜಿಲ್ಲಾ ಉಪನಿರ್ದೇಶಕರು 
ಸರ್ವ ಶಿಕ್ಷಣ ಅಭಿಯಾನ ........ ಜಿಲ್ಲೆ | ಸಮನ್ವಯಾಧಿಕಾರಿ (ಆಡಳಿತ) 
8 ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಮತ್ತು | ಸಹಾಯಕ ನಿರ್ದೇಶಕರು ಅಧೀಕ್ಷಕರು ಜಂಟಿ ನಿರ್ದೇಶಕರು/ 
ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಕ್ಷೇಮಾಭಿವೃದ್ಧಿ ಉಪ ನಿರ್ದೇಶಕರು 
ನಿಧಿಗಳ ಕಛೇರಿ, ಶಿಕ್ಷಕರ ಸದನ, ಬೆಂಗಳೂರು-1 























ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೪, ೨೦೧೬ 


೧೩೭೧ 








ಸಾರ್ವಜನಿಕ ಪ್ರಾಧಿಕಾರ 


ಸಾರ್ವಜನಿಕ ಮಾಹಿತಿ 
ಅಧಿಕಾರಿ (2005 ಮಾಹಿತಿ 
ಹಕ್ಕು ಕಾಯ್ದೆ ಸೆಕ್ಷನ್‌ 5(1)ರ 
ಅಡಿಯಲ್ಲಿ 


ಸಹಾಯಕ ಸಾರ್ವಜನಿಕ ಮಾಹಿತಿ 
ಅಧಿಕಾರಿ (2005 ಮಾಹಿತಿ ಹಕ್ಕು 
ಕಾಯ್ದೆ ಸೆಕ್ಷನ್‌ 5(2)ರ ಅಡಿಯಲ್ಲಿ 


ಪ್ರಥಮ ಮೇಲ್ಮನವಿ 
ಪ್ರಾಧಿಕಾರಿ (2005 ಮಾಹಿತಿ 

ಹಕ್ಕು ಕಾಯ್ದೆ ಸೆಕ್ಟನ್‌ 

19(1)ರ ಅಡಿಯಲ್ಲಿ 





ಜಂಟಿ ನಿರ್ದೇಶಕರ ಕಛೇರಿ, ಕರ್ನಾಟಕ ಪ್ರಾದೇಶಿಕ 
ಪ್ರೌಢ ಶಿಕ್ಷಣ ಪರೀಕ್ಷಾ ಮ೦ಡಳಿ, ಕಾರ್ಯದರ್ಶಿ 
ಹಾಗೂ ಪದನಿಮಿತ್ತ ವಿಭಾಗೀಯ ಸಹ ನಿರ್ದೇಶಕರು 
ಕಛೇರಿ, ಬೆ೦ಗಳೂರು / ಮೈಸೂರು / ಕಲಬುರಗಿ / 
ಬೆಳಗಾವಿ ವಿಭಾಗ 


ಹಿರಿಯ/ಸಹಾಯಕ 
ನಿರ್ದೇಶಕರು 


ಅಧೀಕಕರು 
0 


1 ಬೆಂಗಳೂರು 
ಮೈ 
ಜಂಟಿ 
ಆಯುಕ್ತರ 
ಬೆ೦ಗಳೂರು 


2) ಬೆಳಗಾವಿ 


ಮತ್ತು 
ಸೂರು ವಿಭಾಗಗಳಿಗೆ 
ನಿರ್ದೇಶಕರು 
ಕಛೇರಿ, 


ವಿಭಾಗಕ್ಕೆ 
ಜಂಟಿ ನಿರ್ದೇಶಕರು 
ಆಯುಕ್ತರ ಕಛೇರಿ, 
ಸಾರ್ವಜನಿಕ ಶಿಕ್ಷಣ 
ಇಲಾಖೆ, ಡಯಟ್‌ 
ಕ್ಯಾಂಪ್‌, ಧಾರವಾಡ 
3) ಕಲಬುರಗಿ ವಿಭಾಗಕ್ಕೆ 
ಜಂಟಿ ನಿರ್ದೇಶಕರು, 
ಆಯುಕ್ತರ ಕಛೇರಿ, 
ಸಾರ್ವಜನಿಕ ಶಿಕ್ಷಣ 


ಇಲಾಖೆ, ಕಲಬುರಗಿ 





10 


ಜಂಟಿ ನಿರ್ದೇಶಕರ ಕಛೇರಿ, ಮಧ್ಯಾಹ್ನ ಉಪಹಾರ 
ಯೋಜನೆ, ಕೆಂಪೇಗೌಡ ರಸ್ತೆ, ಬೆ೦ಗಳೂರು 


ಹಿರಿಯ ಸಹಾಯಕ 
ನಿರ್ದೇಶಕರು 


ಸಹಾಯಕ ನಿರ್ದೇಶಕರು 


ಜಂಟಿ ನಿರ್ದೇಶಕರು, 


ಮಧ್ಯಾಹ್ನ ಉಪಹಾರ 


ಯೋಜನೆ 





ಕೇಂದೀಕೃತ ದಾಖಲಾತಿ ಘಟಕ, ಬೆಂಗಳೂರು- 


560001 


ಸಹಾಯಕ ನಿರ್ದೇಶಕರು 


ವಿಷಯಕ್ಕೆ ಸಂಬಂಧಪಟ್ಟ 
ವಿಷಯನಿರ್ವಾಹಕರು 


ಉಪ ನಿರ್ದೇಶಕರು, 
ಕೇಂದ್ರೀಕೃತ ದಾಖಲಾತಿ 
ಘಟಕ 





12 


ಕರ್ನಾಟಕ 
ಬೆ೦ಗಳೂರು 


ಪಠ್ನಪುಸಕ ಸಂಘ, 


ನ್‌ ೨) 
[ಪುಸ್ತ ಹೊಸಕೆರೆಹಳ್ಳಿ 


ಹಿರಿಯ ಸಹಾಯಕ 
ನಿರ್ದೇಶಕರು, ಪಠ್ಯಪುಸ್ತಕ 


ಸಂಘ 


ಅಧೀಕಕರು 
0 


ವ್ಯವಸ್ಥಾಪಕ ನಿರ್ದೇಶಕರು, 
ಕರ್ನಾಟಕ ಪಠ್ಯಪುಸ್ತಕ 


ಸಂಘ 





ನಿರ್ದೇಶಕರು, ಉರ್ದು ಮತ್ತು ಇತರೆ ಅಲ್ಪಸಂಖ್ಯಾತ 
ಭಾಷಾ ಶಾಲೆಗಳ ನಿರ್ದೇಶನಾಲಯ, ಆಯುಕ್ತರ 
ಕಛೇರಿ, ಬೆ೦ಗಳೂರು-01 


ಅಧೀಕಕರು 
0 


ವಿಷಯಕ್ಕೆ ಸಂಬಂಧಪಟ್ಟ 


ವಿಷಯನಿರ್ವಾಹಕರು 


ನಿರ್ದೇಶಕರು, ಉರ್ದು 
ಮತ್ತು ಇತರೆ ಅಲ್ಪಸಂಖ್ಯಾತ 
ಭಾಷಾ ಶಾಲೆಗಳ 
ನಿರ್ದೇಶನಾಲಯ 





ನಿರ್ದೇಶಕರು (ಪ್ರೌಢ ಶಿಕ್ಷಣ) ಆಯುಕ್ತರ ಕಛೇರಿ, 


ವಿಷಯಕ್ಕೆ ಸಂಬಂಧಪಟ್ಟ 


ವಿಷಯಕ್ಕೆ ಸಂಬಂಧಪಟ್ಟ 


ನಿರ್ದೇಶಕರು, (ಪ್ರೌಢಶಿಕ್ಷಣ) 


























ನೃಪತುಂಗರಸ್ತೆ, ಬೆಂಗಳೂರು-01 ಹಿರಿಯ ಸಹಾಯಕ ಅಧೀಕ್ಷಕರು ಆಯುಕ್ತರ ಕಛೇರಿ, 
ನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ 
ಇಲಾಖೆ 
15 ನಿರ್ದೇಶಕರು (ಪ್ರಾಥಮಿಕ ಶಿಕ್ಷಣ) ಆಯುಕ್ತರ ವಿಷಯಕ್ಕೆ ಸಂಬಂಧಪಟ್ಟ ವಿಷಯಕ್ಕೆ ಸಂಬಂಧಪಟ್ಟ ನಿರ್ದೇಶಕರು, (ಪ್ರಾಥಮಿಕ 
ಕಛೇರಿ, ನೃಪತುಂಗರಸ್ತೆ, ಬೆಂಗಳೂರು-01 ಹಿರಿಯ ಸಹಾಯಕ ಅಧೀಕ್ಷಕರು ಶಿಕ್ಷಣ) ಆಯುಕ್ತರ ಕಛೇರಿ, 
ನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ 
ಇಲಾಖೆ 
16 ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ, | ಹಿರಿಯ ಸಹಾಯಕ ವಿಷಯಕ್ಕೆ ಸಂಬಂಧಪಟ್ಟ ಉಪನಿರ್ದೇಶಕರು 
ಮಲ್ಲೇಶ್ವರಂ, ಬೆಂಗಳೂರು ನಿರ್ದೇಶಕರು ಅಧೀಕ್ಷಕರು (ಆಡಳಿತ) 
17 ಸಹ ನಿರ್ದೇಶಕರು (ಶಾಲಾ ಶಿಕ್ಷಣ) ಆಯುಕ್ತರ | ಹಿರಿಯ ಸಹಾಯಕ ಅಧೀಕ್ಷಕರು ಉಪನಿರ್ದೇಶಕರು 
ಕಛೇರಿ, ಬೆಂಗಳೂರು ನಿರ್ದೇಶಕರು (ಯೋಜನೆ) 
























































R.N.l. No. KARBIL/2001/47147 POSTAL ೧೯೦೫, No. RNP/KA/BGS/2202/2014-16 
Licensed to post without prepayment WPP No. 297 
೧೩೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೪, ೨೦೧೬ ಭಾಗ ೪ಎ 
ಸಾರ್ವಜನಿಕ ಮಾಹಿತಿ ಸಹಾಯಕ ಸಾರ್ವಜನಿಕ ಮಾಹಿತಿ ಪ್ರಥಮ ಮೇಲ್ಮನವಿ 
ಕ್ರಸಂ. ಸಾರ್ವಜನಿಕ ಪ್ರಾಧಿಕಾರ ಅಧಿಕಾರಿ (2005 ಮಾಹಿತಿ ಅಧಿಕಾರಿ (2005 ಮಾಹಿತಿ ಹಕ್ಕು ಪ್ರಾಧಿಕಾರಿ (2005 ಮಾಹಿತಿ 
ಹಕ್ಕು ಕಾಯ್ದೆ ಸೆಕ್ಷನ್‌ 5(1)ರ ಕಾಯ್ದೆ ಸೆಕ್ಷನ್‌ 5(2)ರ ಅಡಿಯಲ್ಲಿ ಹಕ್ಕು ಕಾಯ್ದೆ ಸೆಕ್ಟನ್‌ 
ಅಡಿಯಲ್ಲಿ 19(1)ರ ಅಡಿಯಲ್ಲಿ 
18 ಅಪರ ಆಯುಕ್ತರ ಕಾರ್ಯಾಲಯ, ಸಾರ್ವಜನಿಕ | ಹಿರಿಯ ಸಹಾಯಕ ಸಹಾಯಕ ನಿರ್ದೇಶಕರು ನಿರ್ದೇಶಕರು, ಅಪರ 
ಶಿಕ್ಷಣ ಇಲಾಖೆ, ಧಾರವಾಡ ನಿರ್ದೇಶಕರು ಆಯುಕ್ತರ ಕಾರ್ಯಾಲಯ, 
ಬೆಳಗಾವಿ ವಿಭಾಗ, 
ಧಾರವಾಡ 
19 ಅಪರ ಆಯುಕ್ತರ ಕಾರ್ಯಾಲಯ, ಸಾರ್ವಜನಿಕ | ಹಿರಿಯ ಸಹಾಯಕ ಸಹಾಯಕ ನಿರ್ದೇಶಕರು ನಿರ್ದೇಶಕರು, ಅಪರ 
ಶಿಕ್ಷಣ ಇಲಾಖೆ, ಕಲಬುರಗಿ ನಿರ್ದೇಶಕರು ಆಯುಕ್ತರ ಕಾರ್ಯಾಲಯ, 
ಕಲಬುರಗಿ ವಿಭಾಗ, 
ಕಲಬುರಗಿ 
20 ರಾಜ್ಯ ಯೋಜನಾ ನಿರ್ದೇಶಕರು, ಸರ್ವಶಿಕ್ಷಣ | ಕಾರ್ಯಾಕ್ರಮಾಧಿಕಾರಿ ಕಿರಿಯ ಕಾರ್ಯಕ್ರಮಾಧಿಕಾರಿ ವಿಷಯಕ್ಕೆ ಸಂಬಂಧಿಸಿದ 
ಅಭಿಯಾನ, ಆಯುಕ್ತರ ಕಛೇರಿ ಪೂರಕ ಕಟ್ಟಡ, ಸರ್ವಶಿಕ್ಷಣ ಅಭಿಯಾನ ಜಂಟಿ ನಿರ್ದೇಶಕರು, 
ಬೆಂಗಳೂರು ಸರ್ವಶಿಕ್ಷಣ ಅಭಿಯಾನ 
ಆಯುಕ್ತರ ಕಛೇರಿ ಪೂರಕ 
ಕಟ್ಟಡ, ಬೆ೦ಗಳೂರು 
21 | ರಾಜ್ಯ ಯೋಜನಾ ನಿರ್ದೇಶಕರು, ರಾಷ್ಟೀಯ | ಹಿರಿಯ ಕಾರ್ಯಕ್ರಮಾಧಿಕಾರಿ, | ಕಿರಿಯ ಕಾರ್ಯಕ್ರಮಾಧಿಕಾರಿ ಜಂಟಿ ನಿರ್ದೇಶಕರು, 
ಮಾಧ್ಯಮಿಕ ಶಿಕ್ಷಣ ಅಭಿಯಾನ, ಆಯುಕ್ತರ ಕಛೇರಿ ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ ರಾಷ್ಟೀಯ ಮಾಧ್ಯಮಿಕ 
ಪೂರಕ ಕಟ್ಟಡ, ಬೆ೦ಗಳೂರು ಅಭಿಯಾನ ಶಿಕ್ಷಣ ಅಭಿಯಾನ, 
ಆಯುಕ್ತರ ಕಛೇರಿ ಪೂರಕ 
ಕಟ್ಟಡ, ಬೆ೦ಗಳೂರು 
22 ಜ೦ಟಿ ಆಯುಕ್ತರು (ಆಡಳಿತ) ಆಯುಕ್ತರ ಕಛೇರಿ, ವಿಷಯಕ್ಕೆ ಸಂಬಂಧಿಸಿದ ವಿಷಯಕ್ಕೆ ಸಂಬಂಧಪಟ್ಟ ಜ೦ಟಿ ಆಯುಕ್ತರು 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ನೃಪತು೦ಗರಸ್ತೆ, | ಹಿರಿಯ ಸಹಾಯಕ ಸಹಾಯಕ (ಆಡಳಿತ) ಸಾರ್ವಜನಿಕ 
ಬೆಂಗಳೂರು-560001 ನಿರ್ದೇಶಕರು ನಿರ್ದೇಶಕರು/ಅಧೀಕ್ಷಕರು ಶಿಕ್ಷಣ ಇಲಾಖೆ 
ಜೆ.ಆರ್‌. ಅನ್ನಪೂರ್ಣ 
೧೧-475 


ಸರ್ಕಾರದ ಅಧೀನ ಕಾರ್ಯದರ್ಶಿ 


ಶಿಕ್ಷಣ ಇಲಾಖೆ (ಆಡಳಿತ) 





ಮುದ್ರಕರು ಹಾಗೂ ಪಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 





ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೪, ೨೦೧೬ ೧೩೭೩ 





CO-OPERATION SECRETARIAT 
NOTIFICATION 
NO. SAYI 03 CSR 2016, BENGALURU, DATED: 30-06-2016 


Whereas the Karnataka Chitrakala Parishath & College of Fine Arts (Recruitment and Conditions of service of employees) 
Regulations, 2009 was issued when the Karnataka Chitrakala Parishath and College of Fine Aris were under the rule of the 
Administrator ; 


Whereas now the Karnataka Chitrakala Parishath and College of Fine Arts are being administered, controlled and managed 
by an elected body ; 


Now, therefore it has become necessary to amend the Karnataka Chitrakala Parishath and College of Fine Arts (Recruitment 
and Conditions of service of employees) Regulations, 2009 


Therefore, the Government of Karnataka hereby makes the following regulations, namely : 


1. Title and commencement : (1) These regulations may be called the Karnataka Chitrakala Parishath and College of 
Fine Arts (Recruitment and Conditions of service of employees) (1° amendment) Regulations 2016. 


(2) They shall come into force from the date of registration under Section 10(2) of the Karnataka Societies Registration 
Act, 1960. 


2. Amendment to Regulation 2(1)(b) : The existing regulation to 2(1) (b) shall be substituted by the following text ; 
“Appointing Authority” means the Executive Committee of the Karnataka Chitrakala Parishath elected by the General 
Body of the Chitrakala Parishath, as defined in clause (a) of section 2 of the Karnataka Societies Registration Act, 1960. 


3. Insertion of Clause (cc) in Sub-Regulation of (1) of Regulation 2 : “General Secretary” means the person elected 
by the General Body. All communications for and on behalf of the Executive Committee shall be authenticated by the 
General Secretary of the Karnataka Chitrakala Parishath he shall be the Executive Head of of the Karnataka Chitrakala 
Parishath and College of Fine Aris. 


4. Amendment to Regulation 2(1) (c) : The existing text shall be substituted by the following text. 
“Disciplinary Authority” means the authority specified in column 3 of Parts-1 & 2 of Schedule Ill. 
5. Amendment to Regulation 2(1) (d) : The existing text shall be substituted by the following text. 


“Executive Committee” means the Executive Committee of the Parishath elected by the General Body of the 
Parishath, as defined in clause (a) of section 2 of the Karnataka Societies Registration Act 1960. 


6. Deletion of Regulation 2(1) (kK) : Regulation 2(1) (Kk) stands deleted. 


7. Amendment to Regulation 4 : In Regulation 4 wherever the words “Administrative Committee” appears, it shall be 
substituted by the words “Executive Committee”. 


8. Deletion of Regulation 5 : Regulation 5 shall stand deleted. 


Amendment to Regulation 6 : In Regulation 6(1) the words “The Administrative Committee or the Disciplinary 
Authority, as the case may be” shall be replaced by the words “The Disciplinary Authority”. 


10. Amendment to Regulation 7 : The existing text shall be substituted by the following text ; 


“Orders passed by the Disciplinary Authority shall be communicated to the employee either in person or by Registered 
Post or Speed Post with acknowledgment due. Any appeal against any of the penalties imposed by the Disciplinary 
Authority shall lie to the Appellate Authority specified in column 5 of Parts 1 & 2 of Schedule Ill. 


11. Amendment of part - 1 of Schedule - Ill 


The existing text shall be substituted by the following text : 
































SCHEDULE - lll 
PART -—1 
COLLEGE OF FINE ARTS 
Cadre & Post Appointing Authority Disciplinary Authority Nature of Penalty Appellate Authority 
1 2 3 4 5 

Principal General Secretary General Secretary (1) to (viii) Executive Committee 
Professor General Secretary General Secretary (1) to (viii) Executive Committee 
Associate Professor General Secretary General Secretary (1) to (viii) Executive Comnittee 
Assistent Professor General Secretary General Secretary (1) to (viii) Executive Comnittee 
Superintendent General Secretary General Secretary (1) to (viii) Executive Committee 


























R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 








೧೩೭೪ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಜುಲೈ ೧೪, ೨೦೧೬ 


ಭಾಗ ೪ಎ 








Cadre & Post 


Appointing Authority 


Disciplinary Authority 


Nature of Penalty 


Appellate Authority 





1 


2 


3 


4 


5 





Registrar 


General Secretary 


General Secretary 


(1) to (viii) 


Executive Committee 





First Division Assistant 


General Secretary 


Principal General 


(1) to (viii) 


Executive Committee 








Secretary 
Second Division Assistant General Secretary Principal (1) to (viii) Executive Comnittee 
Group D General Secretary Principal (1) to (viii) Executive Comnittee 

















12. Amendment of part - 2 of Schedule - Ill: 


SCHEDULE - Ill 
PART -2 


KARNATKA CHITRAKALA PARISHATH 


The existing text shall be substituted by the following text. 





Cadre & Post 


Appointing Authority 


Disciplinary Authority 


Nature of Penalty 


Appellate Authority 


























1 2 3 4 5 

Superintendent General Secretary General Secretary (i) to (viii) Executive Committee 

Curator General Secretary General Secretary (1) to (viii) Executive Committee 

Gallery Supervisor General Secretary General Secretary (i) to (iv) Executive Committee 
(v) to (viii) 

First Division Assistant & General Secretary General Secretary (i) to (iv) Executive Committee 
Stenographer (೪) to (viil) 

Second Division Assistant General Secretary General Secretary (i) to (iv) Executive Committee 
(v) to (viii) 

Gallery Asst General Secretary General Secretary (i) to (iv) Executive Committee 
(v) to (viii) 

Group “D” Driver General Secretary General Secretary (i) to (iv) Executive Committee 
(v) to (viii) 

















P.R. 512 
SC - 250 


By Order and in the Name of the Governor of Karnataka 


K.B.PRAKASH 


Under Secretary to Government 
Co-operation Department 





ಮುದ್ರಕರು 


ಹಾಗೂ ಪ್ರಕಾಶಕರು:- ಸ೦ಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇ೦ದ್ರ ಮುದ್ರಣಾಲಯ, ಬೆ೦ಗಳೂರು-59 








